ಕೇಳಿರುವಿರ ನೀವೀ ಕಥೆಯ 
ನಾಲ್ಕನೆ ನಂಬರ್‌ ಮನೆ ಕಥೆಯ? 
ಅಂಚೆಯವನು ಒಮ್ಮೆ ಅಲ್ಲಿ 
ಅಸಾಮಾನ್ಯ ಪತ್ರ ಹಿಡಿದು 
ಹೋಗುತಿದ್ದ ವ್ಯರ್ಥವಾಗಿ 
ಬಾಗಿಲಿಂದ ಬಾಗಿಲಿಗೆ. 


ಅವ ಹಿಡಿದ ಲಕೋಟೆ ಸುಕ್ಕುಸುಕ್ಕಾಗಿತ್ತು. 
ಅದರ ಗೆರೆಗಳ ಮೇಲೆ 

ವಿಳಾಸ ಹೀಗಿತ್ತು: 

“ಕೈಲಾಗದ ಮೈಗಳ್ಳನಿಗೆ” ಎಂದು ಬರೆದಿತ್ತು. 


ಅಂಚೆಯವ ನಿಂತ 

ಮೊದಲ ಮಹಡಿಯ 

ನಿವಾಸದ ಮುಂದೆ. 

ಬಾಗಿಲಿಂದಲೆ ಕಾಣುತಿದ್ದ ವೋವ. 
ಒಂದೊಂದು ಚಮಚ ಸಾರಿಗೂ 
ಹೇಳುತ್ತಿದ್ದಳು ಅಮ್ಮ ಒಂದೊಂದು ಕಥೆಯ. 
“ಕೈಲಾಗದ ಮೈಗಳ್ಳ, 

ಹಿಡಿ ನಿನ್ನ ಕಾಗದ. 

ನಾನೇನು ಮಾಡಲಿ, ಇದು ನಿನಗೆ ಬರೆದಿದೆ” 
ಎಂದಂದು ಅಂಚೆಯವ ಕಾಗದವ ನೀಡಿದ. 


ಬೆಚ್ಚುತ ಕಿತ್ತ ಚಮಚವ 

ತಾಯಿ ಕೈಯಿಂದ ವೋವ. 

“ಮೈಗಳ್ಳ ಇಲ್ಲಿಲ್ಲ” 

ತಾಯಿ ಉತ್ತರಿಸಿದಳು. 

ಅಂಚೆಯವ ಅಲ್ಲಿಂದ ಹೋಗಬೇಕಾಯ್ತು. 


ಆಂದ್ರೇಯ್‌ನ ನಿವಾಸ 
ವೋವನ ನಿವಾಸದ ಮೇಲಿನದು. 
ಅವನ ಕೋಣೆಯದೊಂದು 
ಹೊಲಸು ಕಲಸು. 

ಹರಡಿದ್ದವಲ್ಲಿ ಆಟಿಕೆಗಳೆಲ್ಲೆಲ್ಲೂ 
ಹರಕು ಮುರುಕು. 


“ನಾನಲ್ಲ ಮೈಗಳ್ಳ !” 
ಅವನೆಂದ ನಿಂತು, 
ಕಾಗದದ ವಿಳಾಸವನು 
ಕೇಳಿದಾಕ್ಚಣವೆ. 


“ಮರದ ತುಂಡುಗಳಿಂದ 
ಮನೆಯ ಕಟ್ಟುವುದನ್ನು 
ಮುಗಿಸಿದಾಕ್ಷಣ ನಾನು 
ಇರಿಸುವೆನು ತಿರುಗಿ 
ಆಟಿಕೆಗಳೆಲ್ಲವನು 
ಪೆಟ್ಟಿಗೆಯ ಒಳಗೆ”. 


| 
ವೆ 


4 


ಇಇ 
ಜು 
ತ್ರ 

ಸ 


D 
le 
ತೆ 
| ಶಾ 


«A 


we y 


ಅಂಚೆಯವ ಹಿಂದಕೆ ತಿರುಗಿ 
ಎದುರು ನಿವಾಸದ 
ಬಾಗಿಲನು ತಟ್ಟಿದನು. 
ಸ್ಲಾವನ ನಿವಾಸವದು, 
ಅದರ ನಂಬರು ಇತ್ತು 
ಇಪ್ಪತ್ತು ನಾಲ್ಕು. 


ಅವನ ತಂಗಿಯು ಅವಗೆ 
ತೊಡಿಸುತಿದ್ದಳು ಅವನ 
ಕಾಲುಚೀಲವನು. 
ಸ್ಲಾವನು ಆಕಳಿಸಿ 

ಕೆರೆದು ಕೊಳ್ಳುತ್ತಿದ್ದ 
ತನ್ನ ಗಲ್ಲವನು. 


“ಓಹ್‌, ಸಿಕ್ಕಿದನು, ಸಿಕ್ಕಿದನು 

ಕೊನೆಗೂ ಸಿಕ್ಕಿದನು” 

ಅಂಚೆಯವ ಹೇಳಿದನು, 

“ಕೈಲಾಗದ ಮೈಗಳ್ಳ ನೀನೆ ಎಂದು 
ನೋಡಿದಾಕ್ಷಣ ಸ್ಪಷ್ಟವಾಗುತಿಹುದು.” 


ಕೈಳಾಗಡ | 


ಮೈಗಳ್ಳಪಿಗೆ | 


| 


( 


8 


ಅಂಚೆಯವ ಹೇಳಿದುದ 
ಕೇಳಿ ಕೂಡಲೆ ಸ್ಲಾವ 
ತಲೆಯಾಡಿಸಿದ ಬೇಗಬೇಗ, 

ಕಾಲುಚೀಲವ ತೊಟ್ಟ ತಾನೆ. 

“ನಿಮ್ಮ ಭಾವನೆ ತಪ್ಪು, ಶುದ ತಪು ಚ 
ಹಾಕಿಕೊಳ್ಳುವೆ ನಾನೇ 

ನನ್ನ ಬಟ್ಟೆಯನು. 

ಹೇಳಿಕೊಡುತಿಹೆನಷ್ಟೆ 

ನನ್ನ ತಂಗಿಗೆ ಇಂದು 

ಇತರರಿಗೆ ನೆರವಾಗುವ 

ರೀತಿಯನ್ನು.” 


ಕೆಲವು ಹೆಜ್ಜೆಯನಷ್ಟೆ 
ಇಟ್ಟು ಅಂಚೆಯವ 
ತಲುಪಿದನು ಮುಂದಿನ ಬಾಗಿಲನ್ನು. 
ಬಂದಿತವನಿಗೆ ಅಲ್ಲಿ ಉತ್ತರ 

ನೇರ ಅಡಿಗೆಮನೆಯಿಂದ. 

ಪಾತ್ರೆಗಳ ತೊಳೆದೆಲ್ಲ ಅಲ್ಲಿ 
ಇರಿಸಲಾಗುತ್ತಿತ್ತು ಒಂದರಮೇಲೊಂದು. 
ತಾಯಿ -- ಮಗಳಿಬ್ಬರೂ 
ಒರಸುತಿದ್ದರು ಎಲ್ಲವನ್ನೂ. 


ಅಂಚೆಯವ ಬಿಸುಸುಯ್ದು 
ಹಲ್ಲು ಕಿರಿಯುತ್ತೆಂದ: 
“ಕ್ಷಮಿಸಿ, ತಪ್ಪಾಯ್ತು, 
ನನ್ನೆಣಿಕೆ ಮತ್ತೆ ತಪ್ಪಾಯ್ತು.” 


ಅಲೆದಲೆದು ಸಾಕಾಗಿ 
ಅಂಚೆಯವ ಕೊನೆಗೆ 
ಉದ್ಯಾನದಲಿ ಕುಳಿತ 
ವಿಶ್ರಾಂತಿಗೆಂದು. 


ಅಲ್ಲವನು ಕಂಡ 

ಬೋರಿಸ್ಸನನ್ನು 

ಮನೆಯಲ್ಲಿ ಕಾಣದಿದ್ದ 
ಬಾಲಕನೊಬ್ಬನನ್ನು. 

ಅವನಲ್ಲಿ ಗಿಡಗಳಿಗೆ 

ನೀರೆರೆಯುತಿದ್ದ, 

ಹೂ ಎಲ್ಲ ಬೆಳೆದಿತ್ತು ಸುತ್ತಮುತ್ತ. 


ಪಾಪ, ಕೊನೆಗೂ ಸಿಕ್ಕಲಿಲ್ಲ, 
ಅಂಚೆಯವನಿಗೆ ಎಲ್ಲೂ 
ಕಾಣಬರಲಿಲ್ಲ ಆ 

ಕೈಲಾಗದ ಮೈಗಳ್ಳ ! 

ಅವಗಾಗಿ ಶೋಧೆಯನು 
ಮುಂದುವರೆಸುವ ಮುನ್ನ 
ಅಂಚೆಯವ ಕುಳಿತ 

ಮರದ ಕೆಳಗಿನ ಒಂದು ಬೆಂಚಮೇಲೆ. 


pp 
/ x 


| 64 


ಹಾಗೆನಿಸಿಕೊಳ್ಳಲು 
ಯಾರಿಗಿಷ್ಟ? 
ಮೈಗಳ್ಳರಾಗಲು 
ಯಾರಿಗಿಷ್ಟ? 
ಕಾಗದವು ಹೋಗಿಬಂದಿತ್ತು 
ಹಿಂದಕೂ ಮುಂದಕೂ ಹಲವಾರು ಬಾರಿ. ಆದ್ದರಿಂದಲೇ ನಾನು 
ಅದರೊಳಗೆ ಬರೆದುದನು ಹೇಳುವೆನು ಕೇಳಿ, 
ತಿಳಿಯ ಬಯಸುವಿರಾ? ಪುಟ್ಟಾಣಿಗಳೆ ನಿಮ್ಮಿಂದ 
ಹೇಳುವೆನು ಕೇಳಿ. ಅಗಲುವಾ ಮುನ್ನ. 
ಅದರಲ್ಲಿ ಬರೆದಿತ್ತು ಈ ಪತ್ರವೀ ರೀತಿ 
ಒಂದೇ: ಸಾಲು. ಸಂಚರಿಸುತಲೆ ಇರಲಿ 
“ನಾಚಿಕೆಯಾಗಲಿ ಮೈಗಳ್ಳನಿಗೆ !” ವರ್ಷವರ್ಷಗಳುರುಳಿ ಹೋಗುತಿರಲಿ, 


ಎಂದಿತ್ತು ಒಕ್ಕಣೆ. ಈ ನನ್ನ ಆಶಯಕೂ ಕೊನೆ ಇಲ್ಲದಿರಲಿ. 


೫. AkHM 
HEYMEHKA 
na 83ರಿಟನ೮ Kannada 


ಪ್ರಗತಿ ಪ್ರಕಾಶನ 
ಮಾಸ್ಕೋ 
© ಕನ್ನಡ ಅನುವಾದ ಪ್ರಗತಿ ಪ್ರಕಾಶನ, 1977 
ಸೋವಿಯತ್‌ ಒಕ್ಕೂಟದಲ್ಲಿ ಮುದ್ರಿತವಾದುದು 


A SS 70261 | 4803010102 


